ಕರ್ನಾಟಕ ವಿಧಾನ ಪರಿಷತ್‌ 


ಸದಸ್ಯರ ಹೆಸರು 
ಚುಕ್ಕೆ ರಹಿತ ಪಶ್ನೆ: ಸಂಖ್ಯೆ 
ಉತ್ತರ ದಿವಾಂಕ 


570 


ಶ್ರೀ ವಿವೇಕ ವಸಂತರಾವ ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಮ 


: 23.07.2019 


pe 
ಪ್ರಶ್ನೆ 


ಚೆಳೆಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲ್ಲೂಕಿನ 
ಶಿರಗುಪ್ಪಿ ಗ್ರಾಮದ ಶಾಲಾ 
ಆವರಣದಲ್ಲಿರುವ ಓವರ್‌ಹೆಡ್‌ ನೀರಿನ 
ಟ್ಯಾಂಕ್‌ ಶಿಥಿಲಾವಸ್ಥೆ ತಲುಪಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ ಗಮನಕ್ಕೆ ಬಂದಿದೆ. 


ಆ) 


ಯಾವುದೇ" ಅಹಿತಕರ 
ನಡೆಯುವ ಮುಂಚೆಯೇ 
ಟ್ಯಾಂಕ್‌ನ್ನು ತೆರವುಗೊಳಿಸಿ, 
ಬೇರೆಡೆ ಓವರ್‌ಹೆಡ್‌ ಟ್ಯಾಂಕ್‌ 
ನಿರ್ಮಿಸಲು ಸಂಬಂಧಪಟ್ಟ 
ಇಲಾಖೆಯು ಕ್ರಮ ವಹಿಸುವುದೇ? 


ಬಂದಿದ್ದಲ್ಲಿ, 
ಘಟನೆ 
ಸದರಿ 


ಬೆಳಗಾವಿ `ಜಿಲ್ಲೆಯ ನಿಪ್ಪಾಣಿ ತಾಲ್ಲೂಕಿನ ಶಿರಗುಪ್ಪಿ 
ಗ್ರಾಮದ ಶಾಲಾ ಆವರಣದಲ್ಲಿರುವ ಓವರ್‌ಹೆಡ್‌ 
ನೀರಿನ ಟ್ಯಾಂಕನ್ನು ಕೆ.ಎಲ್‌.ಇ ಸಂಸ್ಥೆಯ ತಾಂತ್ರಿಕ 
ಮತ್ತು ಅಭಿಯಾಂತ್ರಿಕ ಮಹಾವಿದ್ಯಾಲಯದ 
ಪರಿಣಿತ ಸ್ಪಕ್ಷರಲ್‌ ಇಂಜಿನಿಯರ್‌ ಇವರು 
ಪರಿವೀಕ್ಷಣೆ ಮಾಡಿ ತಾಂತ್ರಿಕ ವರದಿ ನೀಡಿರುತ್ತಾರೆ. 
ಈ ವರದಿಯಂತೆ ಜಂಡಿಸಕ್ತೆಸ್ಸಿ ಸಾಲಿನಲ್ಲಿ 
NRDWP ಕ್ರಿಯಾ ಯೋಜನೆಯಲ್ಲಿ 
ಅಳವಡಿಸಿಕೊಂಡು ಅನುದಾನ ಲಭ್ಯತೆಯ 
ಆಧಾರದ ಮೇಲೆ ಕ್ರಮಗಳನ್ನು ಕೈಗೊಳ್ಳಲಾಗುವುದು. 


ಸಂ:ಗ್ರಾಕನೀಷನೈಇ 123 ಗ್ರಾನೀಸ3)2019 


ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾ 


(ಕೃಷ್ಣ ಬೈರೇಗೌಡ) 
ಸಚಿವರು 


